ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ: 14ನೇ ಡಿಸೆ೦ಬರ್‌, 2020 


ಕೋವಿಡ್‌-19ರ ಸೋಂಕಿಗೀಡಾದ ಸಿಬ್ಬಂದಿಗೆ ಪರಿಹಾರಧನ ನೀಡುವ ಕುರಿತು 
ಶ್ರೀ ಎಸ್‌.ಎಲ್‌. ಭೋಜೇಗೌಡ (ಶಿಕ್ಷಕರ ಕ್ಲೇತು:- 


525(695) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ :- 


(ಅ) ಸರ್ಕಾರದಿಂದ ರೂಪಿಸಲ್ಪಟ್ಟ ವಿದ್ಯಾಗಮ ಯೋಜನೆಯಿಂದ ಶಾಲೆಯ ಶಿಕ್ಷಕ/ಶಿಕ್ಷಕಿ/ಸಿಬ್ಬಂದಿಗಳು 
ಕೋವಿಡ್‌-19ಕೆ ತುತ್ತಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಆ) ಬಂದಿದ್ದಲ್ಲಿ, ರಾಜ್ಯದಲ್ಲಿ ಎಷ್ಟು ಪ್ರಕರಣಗಳು ಸಂಭವಿಸಿದೆ; (ವಿವರ ನೀಡುವುದು) 


Om! 


(ಇ) ಈ ರೀತಿ ಸೇವೆಯ ಸಮಯದಲ್ಲಿ ಕೋವಿಡ್‌-19 ರಿಂದ ಸೋಂಕಿತರಾದ ಸಿಬ್ಬಂದಿಯ ಚಿಕಿತೆಗೆ 
ಸರ್ಕಾರದಿಂದ ಯಾವ ಕ್ರಮ ತೆಗೆದುಕೊಳ್ಳಲಾಗಿದೆ ; 


(ಈ) ಹಾಗಿದ್ದಲ್ಲಿ, ಇಲ್ಲಿಯವರೆವಿಗೂ ಎಷ್ಟು ಪ್ರಕರಣಗಳಿಗೆ ಸರ್ಕಾರದಿಂದ ಚಿಕಿತ್ಸೆಗಾಗಿ ಪರಿಹಾರಧನ 
ನೀಡಲಾಗಿದೆ; ಹಾಗೂ ಇನ್ನೂ ಎಷ್ಟು ಪ್ರಕರಣಗಳಲ್ಲಿ ಬಾಕಿ ಇದೆ ; (ಸೋಂಕಿತ ಸಿಬ್ಬಂದಿವಾರು ವಿವರ 


ನೀಡುವುದು) 


(ಉ) ಪರಿಹಾರಧನ ನೀಡಲು ಬಾಕಿ ಇರುವುದಕ್ಕೆ ಕಾರಣವೇನು; ಯಾವ ಕಾಲಮಿತಿಯೊಳಗೆ ಪೂರ್ಣವಾಗಿ 
ಪಾವತಿಸಲಾಗುವುದು; 


(ಊ) ಈಗಿರುವ ಶಿಕಕರ ಕಲ್ಯಾಣ ನಿಧಿಯ ಲಾಭವನ್ನು ಸರ್ಕಾರಿ ಶಿಕಕರು ಮಾತ್ರವೇ ಪಡೆದುಕೊಳ್ಳುತ್ತಿದ್ದು, 
ಖಾಸಗಿ ಶಿಕ್ಷಕರ ಕಲ್ಯಾಣ ನಿಧಿಯನ್ನು ಸ್ಥಾಪಿಸಲು ಸರ್ಕಾರ ಹಾಗೂ ಸಂಸ್ಥೆಗಳು ನಿರ್ಧರಿಸಿದೆಯೇ ; (ವಿವರ 
ನೀಡುವುದು) 


(ಯ) ಸರ್ಕಾರದಿಂದ ಸರ್ಕಾರಿ ಶಿಕ್ಷಕರಿಗೆ ಏನಾದರೂ ವಿಶೇಷ ಸೌಲಭ್ಯಗಳನ್ನು ಘೋಷಿಸಿದಾಗ ಖಾಸಗಿ 
ಶಿಕ್ಷಕರಿಗೂ ಅದನ್ನು ಜಾರಿಗೊಳಿಸಲು ಸರ್ಕಾರ ಮುಂದಾಗಿದೆಯೇ ; (ವಿವರ ನೀಡುವುದು) 


(ಎ) ಸೇವಾಭದ್ರತೆ, ಪಿ.ಎಫ್‌. ಸೌಲಭ್ಯಗಳನ್ನು ಎಲ್ಲಾ ಶಾಲಾ ಸಂಸ್ಥೆಯಲ್ಲಿ ಕಡ್ಡಾಯವಾಗಿ 
ಜಾರಿಗೊಳಿಸಲಾಗಿದೆಯೇ; ಈ ಬಗ್ಗೆ ಸರ್ಕಾರದ ನಿಲುವೇನು? 


